ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ. 
ಉತ್ತರಿಸುವ ಸಚಿವರು. 


ಖೆ 


ಶ್ರೀ ಅರವಿಂದ "ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) i 

592 (724) | 

ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ 
ಅಲ್ಪಸಂಖ್ಯಾತರ ಕಲ್ಕಾಣ ಸಚಿವರು 


ಮೈ: 


"ಉತ್ತರಿಸಬೇಕಾದ ದಿನಾಂಕ 05.03.2021. 
ಕ್ರಸಂ ಪ್ನೆ ಉತ್ತರ 
ಜವಳಿ "ಇಲಾಖೆಯಡಯಲಕ್ಷ್‌ ಕೈಮಗ್ಗ `ಮತ್ತು "ಇವ ಇರಾಖೆಯಡಯಕ್ಟ್‌ ಒಟ್ಟು 2 ನಿಗಮಗಳ 
(ಅ) ಕಾರ್ಯನಿರ್ವಹಿಸುತ್ತಿರುವ ಕಾರ್ಯನಿರ್ವಹಿಸುತ್ತಿದ್ದು, ವಿವರಗಳು ಇಂತಿವೆ:- 


ನಿಗಮಗಳ ಸಂಖ್ಯೆ ಎಷ್ಟು 
ಸದರಿ ನಿಗಮಗಳಿಗೆ ರಾಜ್ಯ 


ಹಾಗೂ ಕೇಂದ್ರ 
ಸರ್ಕಾರದಿಂದ ಯಾವ 
ರೀತಿಯ ಅನುದಾನ 
.ನೀಡಲಾಗುತ್ತಿದೆ; (ಅಂಕಿ 


ಅಂಶ ಒದಗಿಸುವುದು). 


1 ಕರ್ನಾಟಕಕ್ಕೆ ಅಭಿವೃದ್ಧಿ ನಿಗಮ (ಕೆ.ಹೆಚ್‌.ಡಿ.ಸಿ.), ಹುಬಲ್ಲಿ 
ಮಃ ೈದ್ಧಿ ಳ್ಳಿ 


2. ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ, 
(ಕೆ.ಎಸ್‌.ಟಿ.ಐ.ಡಿ.ಸಿ), ಬೆಳಗಾವಿ 


1 ಕೆಹೆಚ್‌.ಡಿಸಿ:- 


ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮವು ನೇಕಾರರಿಗೆ ಸರಬರಾಜು 
ಮಾಡುವ ಕಚ್ಛಾ ನೂಲು ಖರೀದಿಗಾಗಿ ಪ್ರೋತ್ಸಾಹಧನ, ನಿಗಮವು 
ಬ್ಯಾಂಕುಗಳಿಂದ ಪಡೆಯುವ ಸಾಲಕ್ಕೆ ಬಡ್ಗೆ ರಿಯಾಯಿತಿ ಹಾಗೂ 
ನೇಕಾರರಿಂದ ತಯಾರಾಗುವ ಬಟ್ಟೆ ಮಾರಾಟದ 'ಮೇಲೆ ಶೇ.20 ರಷ್ಟು 
ಸಹಾಯಧನವನ್ನು ಸರ್ಕಾರವು ಪ್ರತಿ ವರ್ಷ ನೇಕಾರರ ಪ್ಯಾಕೀಜ್‌ 
ಯೋಜನೆಯಡಿ ಅನುದಾನವನ್ನು ಒದಗಿಸುತ್ತಿದ್ದು, ಕೇಂದ್ರ ಸರ್ಕಾರದಿಂದ 
ಯಾವುದೇ ಅನುದಾನ ಒದಗಿಸುತ್ತಿಲ್ಲ. 


2020-21ನೇ ಸಾಲಿನಲ್ಲಿ ಈವರೆಗೆ ಬಿಡುಗಡೆಯಾಗಿರುವ ಅನುದಾನದ 
ವಿವರಗಳು ಈ ಕೆಳಗಿನಂತಿವೆ: 


(ರೂ.ಲಕ್ಷಗಳಲ್ಲಿ) 
ಲೆಕ್ಕತೀರ್ಷಿಕ ನೇಕಾರರ ಹಂಚಿಕೆಯಾದ ಬಿಡುಗಡೆಯಾದ 
ವಿಶೇಷ ಪ್ಯಾಕೇಜ್‌ - ಅನುದಾನ ಅನುದಾನ 

ಕೆ.ಹೆಚ್‌.ಡಿ.ಸಿ 
ಸಹಾಯಧನ 

133. 1133.00 

2851-00-103-0-69-106 13400 ೫ 

ಪ Ja 
ವಿಕಷ ಘಟ್‌ ಯಾಜ 260:00 2800 
2851-00-103-0-69-422 
ನಿಧನ ಜನೆ 107.00 107.00 
2851-00-103-0-69-423 

ಒಟ್ಟು ಮೊತ್ತ 1500.00 150000 


2. ಕೆಎಸ್‌.ಟಿ.ಐ.ಡಿ.ಸಿ:- 


ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮಕ್ಕೆ ರಾಜ್ಯ 
ಹಾಗೂ ಕೇಂದ್ರ ಸರ್ಕಾರಗಳಿಂದ ಪ್ರತಿ ವರ್ಷ' ನಿಯಮಿತವಾಗಿ 
ಯಾವುದೇ ಅನುದಾನವನ್ನು ಒದಗಿಸುತ್ತಿಲ್ಲ. 

ಕೇಂದ್ರ ಪರಸ್ಥೃತ ಯೋಜನೆಗಳಡಿಯಲ್ಲಿ ನಿಗಮವು ಅನುಷ್ಠಾನ 
ಗೊಳಿಸುವ ಕಾರ್ಯಕ್ರಮಗಳಿಗೆ ಸೀಮಿತವಾಗಿ ಕೇಂದ್ರ ಹಾಗೂ ರಾಜ್ಯ 
ಸರ್ಕಾರಗಳು ಅನುದಾನ ಒದಗಿಸುತ್ತವೆ. 


ಈ 


ರಾಜ್ಯ ಸರ್ಕಾರದ ಯೋಜನೆಗಳಡಿ: ನಿಗಮವು ಕೈಗೊಳ್ಳುವ ನಿಗದಿತ 
ಕಾರ್ಯಕ್ರಮಗಳಿಗೆ ರಾಜ್ಯ ಸರ್ಕಾರವು ಅನುದಾನ ಒದಗಿಸುತ್ತದೆ. ಸದರಿ 
ನಿಗಮಕ್ಕೆ ಆಡಳಿತಾತ್ಮಕ ವೆಚ್ಚಗಳಿಗಾಗಿ ವಾರ್ಷಿಕ ರೂ.100.00 ಲಕ್ಷಗಳನ್ನು 
ಎರಡು "ವಷ ರ್ಷಗಳ ಹಂದೆ ಅಂದರೆ 2017-18ರಲ್ಲಿ ಮಾತ್ರ ಒದಗಿಸಲಾಗಿದೆ. 


(ಆ) 


ಕೈಮಗ್ಗ ಹಾಗಾ ವಿದ್ಯುತ 
ಮಗ್ಗದಿಂದ ನೇಯ್ದ 
ಬಟ್ಟೆಗಳನ್ನು ಯಾವ 
ರೀತಿಯಲ್ಲಿ ವಿಲೇವಾರಿ 
ಮಾಡಲಾಗುತ್ತಿದೆ; 


ಕೌಹೆಚ್‌ಡಸ್‌ 
ಕರ್ನಾಟಕ ಕೈಮಗ್ಗ ಅಭಿವೃ! ದ್ಧಿ ನಿಗಮದ ವ್ಯಾಪ್ತಿಯಲ್ಲಿ ಬರುವ 


eed, ನೇಕಾರರು, ಕೈಮಗ್ಗಗಳನ್ನು ಬಳಸಿ "ನೇಯ್ದ. ಮಾಡುವ 


2) 


ಬಟ್ಟೆಗಳನ್ನು ವಿದ್ಯಾ ವಿಕಾಸ ಯೋಜನೆ ಅಡಿಯಲ್ಲಿ ಎದ್ಯಾರ್ಥಿಗಳಿಗೆ 
ಸಮವಸ್ತ್ರ ನೀಡಲು" ಶಿಕ್ಷಣ ಇಲಾಖೆಗೆ ಪೂರೈ ಸಲಾಗುತ್ತಿದೆ. ಇದೇ ರೀತಿ 
ರೇಷ್ಮೆ ನೂಲು ಬಳಸಿ ನೇಯ್ಲೆ le, ಸೀರೆ ಹಾಗೂ ಇತರೆ 
ಬಟ್ಟೆಗಳನ್ನು ನಿಗಮದ ಪಿಯದರ್ಶಿನಿ ಮಾರಾಟ ಮಳಿಗೆಗಳಲ್ಲಿ ಮಾರಾಟ 
ಮಾಡಲಾಗುತ್ತಿದೆ. 

ಕೆ.ಎಸ್‌.ಟಿ.ಐ.ಡಿ.ಸಿ:- 


ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ 
ವ್ಯಾಪ್ತಿಯಲ್ಲಿ ಎದ್ಯುತ್‌ ಮಗ್ಗಗಳು ಕಾರ್ಯನಿರ್ವಹಸುತ್ತಿದ್ದು ಪ್ರಸ್ತುತ 
ಬಹುತೇಕ ಮಗ್ಗಗಳಲ್ಲಿ ಪಾಲಿಸ್ಟರ್‌ ಸೀರೆಗಳನ್ನು ಉತ್ಪಾದನೆ 
ಮಾಡಲಾಗುತ್ತಿದ್ದು ಸ್ಥಳೀಯ ಮಾರುಕಟ್ಟೆಯಲ್ಲಿ ಅವುಗಳ ವಿಲೇವಾರಿ 
ಮಾಡಲಾಗುತ್ತಿದೆ. 


ಶಿಕ್ಷಣ ಇಲಾಖೆಯ ಮೂಲಕ ವಿದ್ಯಾ ವಿಕಾಸ ಯೋಜನೆಯಡಿ ಸರ್ಕಾರಿ 


ಶಾಲಾ. ಮಕ್ಕಳಿಗೆ ಪೂರೈಸಲಾಗುತ್ತಿರುವ ಸಮವಸ ಸ್ತ್ರ ಬಟ್ಟೆಯನ್ನು ನಿಗಮದ 
ವತಿಯಿಂದ ಕಳೆದ 20 ಸಷ ರ್ಷಗಳಿರಿದ ಸರಬರಾಬಿ ಮಾಡಲಾಗುತ್ತದೆ. 


(ಇ) 


ಉತ್ಪಾದನೆ ಹಾಗೊ 
ಬೇಡಿಕೆಗಳ ಅಂತರ ಯಾವ 
ರೀತಿಯಲ್ಲಿದೆ: ಇದರ 
ಪರಿಣಾಮವಾಗಿ ರಾಜ್ಯದ 
ನೇಕಾರರ ಸಮಸ್ಯೆಗೆ ಸರ್ಕಾರ 
ಯಾವ ರೀತಿಯಲ್ಲಿ ಪರಿಹಾರ 
ಒದಗಿಸುತ್ತಿದೆ? 


`ಫಹೆಚ್‌ಡಸ 

ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕತೆಯ ಬಳಕೆಯಿಂದ ವಿಭಿನ್ನ ವಿನ್ಯಾಸ ಗಳನ್ನು 
ಹೊಂದಿರುವ ಸೀರೆ ಹಾಗೂ ಇತರೆ ಜವಳಿ ವಸ್ತಗಳು ಮಾರುಕಟ್ಟೆಯಲ್ಲಿ 
ಕಡಿಮೆ ದರದಲ್ಲಿ ಲಭ್ಯವಿರುವ ಕಾರಣ ಕೈಮಗ್ಗದ ಸೀರೆ ಹಾಗೂ "ಜವಳಿ 
ವಸ್ತುಗಳಿಗೆ ಬೇಡಕಿ ಕಡಿಮೆಯಾಗಿದೆ. ಅಲ್ಲದೆ ಕೈಮಗ್ಗ ಉತ್ಪನ್ನಗಳು 
ದುವಾರಿಯಾಗಿರುವ ಕಾರಣ, ಜನ ಸಾಮಾನ್ಯರು ಕಡಿಮೆ ದರದಲ್ಲಿ 
ದೊರೆಯುವ ಪವರ್‌ ಮಿಲ್‌ ನಿಂದ ತಯಾರಾಗುವ ಉತ್ಪನ್ನಗಳನ್ನು 
ಖರೀದಿಸುತ್ತಿದ್ದಾರೆ. ಇದರಿಂದ ಕೈಮಗ್ಗದ ' ಸೀರೆಗಳು ಹಾಗೂ ಇತರೆ 
ವಸ್ತುಗಳ ಬೇಡಕೆ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿದೆ. 


ಮೇಲಿನ ಕಂಡಿಕೆ (ಅ)ರಲ್ಲಿ ತಿಳಿಸಿರುವಂತೆ ಸಹಾಯಧನವನ್ನು ನಿಗಮಕ್ಕೆ 
ಸರ್ಕಾರವು ಒದಗಿಸುತ್ತಿರುತ್ತದೆ. ಇದರಿಂದ ನೇಕಾರರಿಗೆ "ಉದ್ಯೋಗ 
ನೀಡಲು ಸಹಕಾರಿಯಾಗುತ್ತದೆ. 

ಕೆ.ಎಸ್‌.ಟಿ.ಐ.ಡಿ.ಸಿ:- 

ಕೆ.ಎಸ್‌.ಟಿ.ಐ.ಡಿ.ಸಿ ನಿಗಮವು ಜವಳಿ ಕ್ಷೇತದ ಮೂಲಭೂತ ಸೌಲಭ್ಯ 
ಅಭಿವೃದ್ಧಿಯ ಉದ್ದೇಶ ಹೊಂದಿರುತ್ತದೆ, ಆದಾಗ್ಯೂ ಶಿಕ್ಷಣ ಇಲಾಖೆಯ 
ವಿದ್ಯಾ ವಿಕಾಸ ಯೋಜನೆಯಡಿ ಸರಬರಾಜು ಆದೇಶವನ್ನು ಪಡೆದು 
ಸಮವಸ್ತ ಬಟ್ಟೆಯನ್ನು ಸರಬರಾಜು ಮಾಡಲಾಗಿದೆ. 


No: C134 JAKE 2021 


[VN 


* —— 
(ಶ್ರೀಮಂ; ಸಾಹೇಬ ಪಾಟೀಲ್‌) 
ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು 


